ಕರ್ನಾಟಕ ವಿಧಾನ ಪರಿಷತ್ತು 


1 | ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1977 


2 | ಸದಸ್ಯರ ಹೆಸರು 


ಶ್ರೀ ಸಿ.ಎಂ.ಇಬ್ರಾಹಿಂ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


3 | ಉತ್ತರಿಸಬೇಕಾದ ದಿನಾಂಕ 16.03.2022 
“* 1 ಉತ್ತರಿಸುವ ಸಚಿವರು ಕಂದಾಯ ಸಚಿವರು 

ಫೆ ಪ್ರಶ್ನೆ ಉತ್ತರ 

ಸಂ L 

ಅ) | ತುಮಕೂರು ತಾಲ್ಲೂಕು ಕೋರ| ತುಮಕೂರು ತಾಲ್ಲೂಕು ಕೋರ ಹೋಬಳಿ ಹೊಸಹಳ್ಳಿ ಗ್ರಾಮದ 
ಹೊಸಹಳ್ಳಿ ಸ.ನಂ. 79/1 ಜಮೀನಿನ | ಸನಂ 79/1 ಬಹುಮಾಲೀಕತ್ವ್ಸದ ಪಹಣಿಯಾಗಿದ್ದ ಹಾಲಿ 
ಅಳತೆ ಮಾಡಲು ಹಾಗೂ ಪಹಣಿಯ | ಹದಿನೆಂಟು ಜನ ಹಕ್ಕುದಾರರ ಹೆಸರು ಮತ್ತು ವಿಸೀರ್ಣ 
3 ಮತ್ತು 9 ಕಾಲಂ ಸರಿಪಡಿಸುವ | ದಾಖಲಿರುತ್ತದೆ. ಸದರಿ ಸನಂ. ವಿಸ್ತೀರ್ಣ ಈ ಕೆಳಕಂಡಂತೆ 
ಬಗ್ಗೆ ತುಮಕೂರು ಉಪವಿಭಾಗಾಧಿ | ನಮೂದಾಗಿರುತ್ತದೆ. 
ಕಾರಿಗಳ ಆದೇಶವಾಗಿದ್ದರೂ ಸಹ ್‌ 
ಇದುವರೆಗೂ ಯಾವುದೇ ಕ್ರಮ ಸ.ನಂ 79/1 ರಲ್ಲಿ ಆಕಾರಬಂದಿಸಂತೆ : 
ಕೈಗೊಳ್ಳದಿರುವುದು ಸರ್ಕಾರದ ಎನಿ ಎಲಾಬು ಸಾಗು 
ಗಮನಕ್ಕೆ ಬಂದಿದೆಯೇ ಹೌದಾದಲ್ಲಿ EW ವಿಸೀರ್ಣ | ವಿಸೀರ್ಣ | 
ಈ ಬಗ್ಗೆ ಸರ್ಕಾರ ತೆಗೆದು ಕೊಂಡ ಎ 
ಕ್ರಮವೇನು; ಇಲುದಿದ್ದಲ್ಲಿ, ಯಾವಾಗ : 16368 1104 5328 | 
ಕ್ರಮ ಕೈಗೊಳ್ಳಲಾಗುವುದು; 

ಆ) ತಾಲ್ಲೂಕು ಸರ್ದೆಯವರಿಂದ ಸರ್ವೆ ಆರ್‌.ಟಿ.ಸಿಯಂತೆ: 
ನಕ್ಷೆ ಮತ್ತು ವರದಿ ಪಡೆದು ಒಟ್ಟು ಖರಾಬು ಸಾಗು ಕಾಲಲ 9ರ 


ಖಾತೆದಾರರ ಹೇಳಿಕೆ ಪಡೆದು 
ಪಹಣಿಯ 3 ಮತ್ತು 9 ಖರಾಬು 
ಕಡಿಮೆ ಮಾಡಿ ಪಹಣಿಯಲ್ಲಿ 
ಕಾಲಂ 3 ಮತ್ತು 9ಕ್ಕೆ ತಾಳೆ 
ಮಾಡಲು ತಹಶೀಲ್ದಾರ್‌ ರವರು 
ನಿರ್ದೇಶನ ನೀಡಿದ್ದರೂ ಕೂಡ 
ಜಮೀನಿನ ಅಕ್ಕಪಕ್ಕದಲ್ಲಿ ಜನ 
ಸಾಮಾನ್ಯರು ಓಡಾಡಲು ದಾರಿ 
ಯಿಲ್ಲದೇ ತುಂಬಾ ತೊಂದರೆ 
ಯಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿ 
ದಲ್ಲಿ ಮಾಹಿತಿ ಒದಗಿಸುವುದು; 


ಇ) 


ಸದರಿ ಸರ್ವೆ ಕೆಲಸ ಸರಿಪಡಿಸಲು 
ಇನ್ನೂ ಎಷ್ಟು ವರ್ಷಗಳು 
ಬೇಕಾಗಿದೆ: ಯಾವ ಕಾಲಮಿತಿ 
ಯೊಳಗೆ ಸರಿಪಡಿಸಲಾಗುವುದು; 
(ಸಂಪೂರ್ಣ ವಿವರ ನೀಡುವುದು) 


ವಿಸೀರ್ಣ | ವಿಸೀರ್ಣ | ವಿಸೀರ್ಣ | ವಿಸ್ಲೀರ್ಣ 


[636-8 1-04 5-32-8 |7-14-10-67 


ಶ್ರೀಮತಿ ಅಲುಮೇಲಮ್ಮ ಇವರು ಸ.ನಂ 79/1 ರಲ್ಲಿ ತತ್ಕಾಲ್‌ 
ಪೋಡಿಗಾಗಿ ಮೋಜಿಣಿ ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ 
(ಅರ್ಜಿ ಸಂಖ್ಯೆ: 18060813324247). ಆರ್‌.ಟಿ. ಸಿಯ ಕಾಲಂ 3 
ಮತ್ತು 9 ಕೈ ತಾಳೆ ಇಲ್ಲದ ಕಾರಣ ಪಹಣಿ ತಿದ್ದುಪಡಿಗಾಗಿ 
ನಿಯಮಾನುಸಾರ ತುಮಕೂರು ತಹಶೀಲ್ಲಾರ್‌ ಕಛೇರಿಗೆ 
ಕಳುಹಿಸಲಾಗಿತ್ತು. ಭೂಕಂದಾಯ ಅಧಿನಿಯಮ 1964 ಕಲಲ 
25 ರನ್ಟಯ ಉಪವಿಭಾಗಾಧಿಕಾರಿಗಳು ನ್ಯಾಯಾಲಯದ 
ಪ್ರಕರಣ ಸಂಖ್ಯೆ: ಆರ್‌. ಆರ್‌. ಟಿ (ಅ) ಸಿಆರ್‌: 29/2015-16 ರಲ್ಲಿ 
ವಿಚಾರಣೆ ನಡೆಸಿ ಸರ್ಕಾರದ ಸುತ್ತೋಲೆ ಸಂಖ್ಯೆ 
ಕಂ.ಇ44/ಎಂ.ಆರ್‌.ಆರ್‌. 2014, ಬೆಂಗಳೂರು ದಿನಾ೦ಕ: 24-09- 
2019 ರಂತೆ ತಾಲ್ಲೂಕು ಸರ್ವೇಯವರಿಂದ ಸರ್ವೆ ನಕ್ಲೆ ಮತ್ತು 
ವರದಿ ಪಡೆದು, ಖಾತೆದಾರರ ಹೇಳಿಕೆ ಪಡೆದು ಪಹಣಿ ಕಾಲಂ 9 
ರಲ್ಲಿ ಖರಾಬು ಕಡಿಮೆ ಮಾಡಿ ಪಹಣಿ ಕಾಲಂ 3 ಮತ್ತು 9 ಕೈ 
ತಾಳೆ ಮಾಡಲು ತಹಶೀಲ್ಕಾರ್‌, ತುಮಕೂರು ರವರಿಗೆ ನಿರ್ದೇಶಿಸಿ 
ದಿನಾಂಕ: 22/01/2020 ರಂದು ಆದೇಶಿರುತ್ತಾರೆ. 


ಸದರಿ ಆದೇಶದಂತೆ ತಾಲ್ಲೂಕು ಸರ್ವೆಯವರು ಮತ್ತು 
ರಾಜಸ್ವನಿರೀಕ್ಷಕರು ದಿನಾಂಕ: 03-08/2020 ರಂದು ಜಂಟಿ ಸ್ಥಳ 
ಪರಿಶೀಲಿಸಿ ನೀಡಿರುವ ವರದಿಯಂತೆ ಸದರಿ ಸರ್ವೆ ನಂಬರಿನಲ್ಲಿ 
1 ರಿಂದ 10 ರವರೆಗೆ ಸರ್ವೆ ಬಾಖಲೆಗಳಲ್ಲಿ ಹಿಸ್ನಾ ಪೋಡಿ 
ದುರಸ್ತಿಯಾಗಿರುತ್ತದೆ. ಚಾಲ್ತಿ ಸಾಲಿನ: ಪಹಣಿದಾರರು ಹಾಲಿ 
ಜಮೀನಿನಲ್ಲಿ ತಮ್ಮ ಹಕ್ಕುದಾಖಲೆಯಲ್ಲಿರುವ ವಿಸ್ತೀರ್ಣಕ್ಕೆ 
ಅನುಗುಣವಾಗಿ ಅನುಭವಗಳನ್ನು ಹೊಂದಿರುವುದಿಲ್ಲ. ಈ 
ಸ.ನಂ ನಲ್ಲಿ ಸುಮಾರು ಮನೆಗಳು ನಿರ್ಮಾಣವಾಗಿರುವುದರಿಂದ 
ಜಮೀನು ಪಾಳು ಬಿದ್ದಿದ್ದ ಮಧ್ಯೆ ಮಧ್ಯೆ ರಸ್ತೆಗಳನ್ನು 
ನಿರ್ನ್ಮಿಸಿಕೊಂಡಿರುವುದರಿಂದ ಹಾಗೂ ಹಾಲಿ ಪಹಣಿದಾರರು 
ಬೇರೆ ಬೇರೆ ಊರುಗಳಲ್ಲಿ ವಾಸವಾಗಿರುವುದರಿಂದ ಎಲ್ಲಾ 
ಹಕ್ಕುದಾರರ ಅನುಭವದ ನಕ್ಕೆ ತಯಾರಿಸಲು ಸಾಧ್ಯವಾಗಿರು 
ವುದಿಲ್ಲ. ಸ.ನಂ. ಗೆ ಸಂಬಂಧಿಸಿದ ಮ್ಯುಟೀಷನ್‌ಗಳು ಮತ್ತು 
ಕೈಬರಹ ಪಹಣಿಗಳನ್ನು ಪರಿಶೀಲಿಸಿದಾಗ ಪಹಣಿಯಲ್ಲಿರುವ 
ವಿಸ್ತೀರ್ಣಗಳು ಮ್ಯುಟೇಷನ್‌ ವಿಸೀರ್ಣಕೆ ತಾಳೆ ಇರುತ್ತದೆ. 
ಹಕ್ಕುದಾರರ ವಿಸ್ತೀರ್ಣ ಕಡಿಮೆ ಮಾಡಲು ಸದರಿಯವರ ಹೇಳಿಕೆ 
ಪಡೆಯಲು ಹೋದಾಗ ಹೇಳಿಕೆ ನೀಡಲು ನಿರಾಕರಿಸಿ 
ರುವುದರಿಂದ ಹಾಗೂ ಪಹಣಿಯ ಕಾಲಂ 9 ರಲ್ಲಿ ಖರಾಬು ಸೇರಿ 
2-17-13 (ಎಕರೆ-ಗುಂಟೆ-ಆಣೆ) ವಿಸೀರ್ಣ ಹೆಚ್ಚುವರಿಯಾಗಿ 
ಬರುತ್ತಿರುತ್ತದೆ. ಸರ್ಕಾರದ ಸುತ್ತೋಲೆ ಸಂಖ್ಯ: RD 104 
BHUDASA 2012 ದಿನಾ೦ಕ:23/06/2012 ಮತ್ತು ಆಯುಕ್ತರು, 
ಭೂಮಾಪನ ಕಂದಾಯ ವ್ಯವಸ್ಥೆ ಹಾಗೂ ಭೂದಾಖಲೆಗಳ 
ಇಲಾಖೆ ಬೆಂಗಳೂರು .ರವರ: 'ಸುತ್ತೋಲೆ .ಸಂಖ್ಯೆ: 
PMU/MOJ/CIR-1/16-17 ದಿನಾ೦ಕ: 24-06-2016 ರಂತೆ ಎಲ್ಲಾ 
ಹಕ್ಕುದಾರರಿಗೆ ತಿಳುವಳಿಕ ನೀಡಿ ದಾಖಲೆಗಳೊಂದಿಗೆ ಸ್ಥಳ 
ಪರಿಶೀಲಿಸಿ ವಿಚಾರಣೆ ಕೈಗೊಂಡು ಪಹಣಿಯ ಕಾಲಂ 9 ರಲ್ಲಿನ 
ವಿಸೀರ್ಣವನ್ನು ತಿದ್ದುಪಡಿ ಮಾಡಬಹುದಾಗಿರುತ್ತದೆ. 
ಅದರಂತೆ ತಹಶೀಲ್ದಾರ್‌ ತುಮಕೂರು . ರವರು ಮೇಲ್ಮನವಿ 
ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಳ್ಳಲು 
ಉಪವಿಭಾಗಾಧಿಕಾರಿಗಳು ತುಮಕೂರು ಉಪವಿಭಾಗ ಇವರಿಗೆ 
ದಿನಾಂಕ: 24-03-2021 ರಂದು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಪ್ರಸ್ತುತ ಉಪವಿಭಾಗಾಧಿಕಾರಿಗಳ ' ನ್ಯಾಯಾಲಯದಲ್ಲಿ 


i 


ಸಂಖ್ಯೆ: ಕಂಇ 78 ಎಸ್‌ಎಸ್‌ಸಿ 2022 


ಪ್ರಕರಣದ ವಿಚಾರಣೆಯು ಪ್ರಗತಿಯಲ್ಲಿರುತ್ತದೆ. 


ಸ 
ಮ 
ME 


ಕಂದಾಯ ಸಚಿವರು 


